ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಶಿಕ್ಷಕರ ಬಡ್ತಿಯಲ್ಲಿ ಸರಿಯಾದ ಮಾಹಿತಿ ನೀಡದಿರುವುದು 
ಶ್ರೀ ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) - 
136 (146) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಾರವಾರ ಜಿಲ್ಲೆಯ ಪ್ರೌಢ ಶಾಲಾ ವಿಭಾಗದಲ್ಲಿ ಸಧ್ಯಕ್ಕೆ ಶಿಕ್ಷಕರಿಗೆ ಬಡ್ತಿ ನೀಡುತ್ತಿದ್ದು ಇದಕ್ಕೆ ಇರುವ ಮಾನದಂಡವೇನು; 
(ಸವಿಸ್ತಾರ ವರದಿ ನೀಡುವುದು) 


(ಆ) ಜಿಲ್ಲೆಯ ಶಿರಸಿ ಶೈಕ್ಷಣಿಕ ವಿಭಾಗದಲ್ಲಿ ಬರುವ ತಾಲ್ಲೂಕಿನಲ್ಲಿ ಎಷ್ಟು ಶಿಕ್ಷಕರಿಗೆ ಬಡ್ಡಿ ನೀಡಲಾಗಿದೆ; ಬಡ್ತಿ ನೀಡುವಾಗ 
ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿರುವುದು ನಿಜವೇ; (ತಾಲ್ಲೂಕುವಾರು ಶಿಕ್ಷಕರ ಶಾಲಾವಾರು ಸರ್ಕಾರದ ನಿಯಮದಂತೆ 
ಸವಿಸ್ತಾರ ವರದಿ ನೀಡುವುದು) 


(ಇ) ಸದರಿ ಶಿಕ್ಷಕರ ತಾಲ್ಲೂಕುವಾರು ಮಾಹಿತಿ ನೀಡುವಲ್ಲಿ ಶಿಕ್ಷಣ ಇಲಾಖೆ ಅವ್ಯವಹಾರಕ್ಕೆ ಆಸ್ಥದವಾಗುವಂತೆ ಕೆಲವೊಂದು ತಪ್ಪು 
ಮಾಹಿತಿ ನೀಡಿರುತ್ತಾರೆಂದು ತಿಳಿದು ಬಂದಿದ್ದು; ಈ ಕುರಿತು ಸರ್ಕಾರ ಸೂಕ್ತ ತನಿಖೆ ಮಾಡುವುದೇ? (ವಿವರ ನೀಡುವುದು) 


